ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


ಶ್ರೀ ವಿಜಯ ಸಿಂಗ್‌ 
792 


ಉತ್ತರಿಸ ಬೇಕಾದ ದಿನಾಂಕ: 


11.03.2020 


J 


ಉತ್ತರಿಸುವ ಸಚಿವರು 


ವಿ. ಸೋಮಣ್ಣ, ವಸತಿ ಸಚಿವರು 


ಕ್ರ.ಸ ಪ್ರಶ್ನೆ ಉತ್ತರ 

(ಅ) | ಬೀದರ್‌ ಜಿಲ್ಲೆಯಲ್ಲಿ 2017-2018, | ಬೀದರ್‌ ಜಿಲ್ಲೆಯಲ್ಲಿ 2017-2018ನೇ ಸಾಲಿನಿಂದ 2018-2019ನೇ ಸಾಲಿನ 
2018-2019ನೇ ಸಾಲಿನಲ್ಲಿ | ವರೆಗೆ ರಾಜೀವ್‌ ಗಾಂಧಿ ವಸತಿ ನಿಗಮದಿಂದ ಡಾ ಬಿ.ಆರ್‌.ಅಂಬೇಡ್ಕರ್‌ 
ರಾಜೀವ್‌ ಗಾಂಧಿ ವಸತಿ | ನಿವಾಸ್‌ ಯೋಜನೆಯಡಿ (ಗ್ರಾಮೀಣ ಮತ್ತು ನಗರ) 15251 ಮನೆಗಳು 
ಯೋಜನೆ, ಡಾ. ಬಿ.ಆರ್‌. | ಹಾಗೂ ಬಸವ ವಸತಿ ಯೋಜನೆಯಡಿ ೨362 ಮನೆಗಳು ಒಟ್ಟು 24613 
ಆಂಬೇಡ್ಕರ್‌ ವಸತಿ ಯೋಜನೆ | ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ತಾಲ್ಲೂಕವಾರು ವಿವರವನ್ನು 
ಹಾಗೂ ಬಸವ ವಸತಿ | ಅನುಬಂಧ (1ರಲ್ಲಿ ಲಗತ್ತಿಸಿದೆ. 
ಯೋಜನೆ ಅಡಿಯಲ್ಲಿ ಎಷ್ಟು | ಕೇಂದ್ರ ಸರ್ಕಾರವು ವಸತಿ ರಹಿತ ನಿವೇಶನ ರಹಿತರ ಸಮೀಕ್ಷೆ 
ಮನೆಗಳನ್ನು ಹಂಚಿಕೆ | ಕೈಗೊಂಡಿದ್ದು, ಬೀದರ್‌ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ 89,292 ವಸತಿ 
ಮಾಡಲಾಗಿದೆ; ವಸತಿ | ರಹಿತರು 3,546 ನಿವೇಶನ ರಹಿತರಿದ್ದು, ಒಟ್ಟು 92,838, ವಸತಿ/ನಿವೇಶನ 
ಯೋಜನೆ ಅಡಿಯಲ್ಲಿ ಎಷ್ಟು | ರ್ರಹಿತರಿರುವುದು ಕಂಡುಬಂದಿರುತ್ತದೆ . 
ಅಜಿನಗಳು ಬಂದಿವೆ; | ತ್ರಾಲ್ಲೂಕವಾರು ವಸತಿ ರಹಿತರ ವಿವರವನ್ನು ಅನುಬಂಧ(ಖರಲ್ಲಿ ಲಗತ್ತಿಸಿದೆ. 
(ತಾಲ್ಲೂಕವಾರು ವಿವರ 
ಒದಗಿಸುವುದು) 

(ಆ) | ಬೀದರ್‌ ಜಿಲ್ಲೆಯಲ್ಲಿ ಅರ್ಹ | ವಿವಿಧ ವಸತಿ ಯೋಜನೆಗಳಡಿ ಫಲಾನುಭವಿಗಳ ಆಯ್ಕೆಗೆ 
ಫಲಾನುಭವಿಗಳಿಗೆ ಮಾನದಂಡಗಳು ಇಂತಿವೆ : 
ಮನೆಗಳನ್ನು ಹಂಚಿಕೆ ಮಾಡಲು |1. ಫಲಾನುಭವಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. 
ಸರ್ಕಾರ ಯಾವ |2. ಗ್ರಾಮೀಣ/ ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದು, ಪರಿಶಿಷ್ಟ ಜಾತಿ/ 
ಮಾನದಂಡಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು, ಸ್ವಂತ ನಿವೇಶನ ಹೊಂದಿರಬೇಕು. 
ಅನುಸರಿಸುತ್ತಿದೆ; 3. ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಾಗಿದ್ದಲ್ಲಿ ರೂ.32000/- 
(ವಿವರ ಒದಗಿಸುವುದು) ಕ್ಕಿಂತ ಕಡಿಮೆ ಇರಬೇಕು ಹಾಗೂ ನಗರ ಪ್ರದೇಶದವರಾಗಿದ್ದಲ್ಲಿ 


ರೂ.87600/-ಕ್ಕಿಂತ ಕಡಿಮೆ ಇರಬೇಕು. 
4. ಬೇರೆ ಯಾವುದೇ ಯೋಜನೆ/ಇಲಾಖೆಯಿಂದ ಈಗಾಗಲೇ ವಸತಿ 
ಸೌಲಭ್ಯ ಪಡೆದಿರಬಾರದು. 


Page lof2 


5. ನಿವೇಶನವು ಮಹಿಳೆ ಹೆಸರಿನಲ್ಲಿರಬೇಕು (ಅಂಗವಿಕಲ/ಮಾಜಿ , 
ಸೈನಿಕರು/ವಿಧುರರು/ಹಿರಿಯನಾಗರೀಕರನ್ನು ಹೊರತುಪಡಿಸಿ) 

6. ಅರ್ಜಿದಾರರು ಸ್ವಂತ ನಿವೇಶನ ಹೊಂದಿದ್ದು ನಿವೇಶನಕ್ಕೆ 
ಸಂಬಂಧಿಸಿದಂತೆ ಖಾತೆ ಹೊಂದಿರಬೇಕು (ಪಾರಂಪರಿಕೆ ಅರಣ್ಯ 
ಹಕ್ಕುಗಳ ಕಾರ್ಯಯನ್ವಯ ಜಿಲ್ಲಾ ಸಮಿತಿಯಿಂದ ನೀಡಲಾದ ಹಕ್ಕುಪತ್ರ 
ಪಡೆದಿದ್ದಲ್ಲಿ ವಸತಿ ಸೌಕರ್ಯ ಪಡೆಯಲು ಪರಿಗಣಿಸಬಹುದಾಗಿದೆ. 

7. ಇಂದಿರಾ ಆವಾಸ್‌ ಯೋಜನೆಯಡಿ ವಸತಿ ಸೌಲಭ್ಯ ಪಡಯಲು ಸರ್ವ 
ಕುಟುಂಬ ಸಮೀಕ್ಷೆಯಡಿ 30 ಅಥವಾ 30 ಅಂಕಗಳಿಗಿಂತ ಕಡಿಮೆ 
ಇರಬೇಕು. 

8. ಅರ್ಜಿದಾರರು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಫಲಾನುಭವಿಗಳು 
ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, 
ಆಧಾರ್‌ ಸಂಖ್ಯೆ ಕಡ್ಡಾಯವಾಗಿ ಹೊಂದಿರಬೇಕು. 


[ಈ | ಬೀದರ್‌ ಜಿಲ್ಲೆಯಲ್ಲಿ ವಸತಿ 


ಯೋಜನೆ ಅಡಿಯಲ್ಲಿ 
ಆಯ್ಕೆಯಾದ ಅರ್ಹ 
ಫಲಾನುಭವಿಗಳಿಗೆ 
ಮನೆಗಳನ್ನು ಹಂಚಿಕೆ 
ಮಾಡದಿರಲು ಕಾರಣವೇನು; 
ಹಂಚಿಕೆ ಮಾಡಲಾಗುವುದು 
ಯಾವಾಗ? 


ನಿನಾಂಕ:29.01.2020ರಂದು ನಡೆದ ಸಚಿವ ಸಂಪುಟದ ಉಪ 
ಸಮಿತಿಯ 2ನೇ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ರೀತ್ಯಾ ಆಯ್ಕೆಗೆ 
ಬಾಕಿ ಇರುವ ಮನೆಗಳ ಗುರಿಯನ್ನು ಹಾಗೂ ಅನುಮೋದನೆಗಾಗಿ ವಿವಿಧ 
ಲಾಗಿನ್‌ ಹಂತದಲ್ಲಿರುವ ಮನೆಗಳನ್ನು ಹಿಂಪಡೆಯಲು 
ತೀರ್ಮಾನಿಸಲಾಗಿದ್ದು, ಮುಂಬರುವ ವರ್ಷದಲ್ಲಿ ವಿವಿಧ ವಸತಿ 
ಯೋಜನೆಯಡಿ ನೀಡಲಾದ ಮನೆಗಳ ಗುರಿಯಲ್ಲಿ ನಿಯಮಾನುಸಾರ ಅರ್ಹ 
ಫಲಾನುಭವಿಗಳಿಗೆ ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು. ವಿವಿಧ 
ವಸತಿ ಯೋಜನೆಗಳಡಿಯಲ್ಲಿ ವಿವಿಧ ಕಾರಣಗಳಿಂದ ಬ್ಲಾಕ್‌ ಆಗಿರುವ 
ಮನೆಗಳನ್ನು ಅನ್‌ ಬ್ಲಾಕ್‌ ಮಾಡಿ ಒಂದು ತಿಂಗಳು ಕಾಲಾವಕಾಶ ನೀಡಿ 
ವಾಸ್ತವವಾಗಿ ಪ್ರಾರಂಭವಾಗಿರುವ ಮನೆಗಳ ಜಿಪಿಎಸ್‌ ಆಧರಿಸಿ 
ಛಾಯಾಚಿತ್ರಗಳನ್ನು ತೆಗೆದು, ಮನೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು 


ವಇ83 ಹೆಚ್‌ಎಎಂ2020 


ಅಂತಿಮ ಅವಕಾಶ ಕಲ್ಪಿಸಿಕೊಡಲಾಗಿದೆ. 
Moe 
ವಿ.ಸೋಮಣ್ಣ) 


ವಸತಿ ಸಚಿವರು 


Page 20f2 


LCQ- 792 ಅನುಬಂಧ-1 
ಬೀದರ್‌ ಜಿಲ್ಲೆಗೆ 2017-2018ನೇ ಸಾಲಿನಿಂದ 2018-2019ನೇ ಸಾಲಿನಲ್ಲಿ ಡಾ||ಬಿ.ಆರ್‌.ಆಂಬೇಡ್ಕರ್‌ ಹಾಗೂ ಬಸವ 
ವಸತಿ ಯೋಜನೆ ಅಡಿಯುಲ್ಲಿ ಹಂಚಿಕೆ ಮಾಡಲಾದ ಮನೆಗಳ ವಿವರ: 


Taluk/Town 
ರ್‌ 
Basava Housing Scheme 2017-2018 
Basava Housing Scheme Additional 
Aurad Toa 
Basava Housing Scheme Additional 2017-2018 529 
Dr.B.R Ambedkar Nivas Yojana Rural 2017-2018 
[Basavalcalyans Fo 
Dr.B.R Ambedkar Nivas Yojana Urban 
ON EN 
hak [Bema fosheScen 
Basava Housing Scheme Additional 
Bhalki Dr.B.R Ambedkar Nivas Yojana Rural 
EN EN ES NN RT 
73 
Bhai TMC To 
Basava Housing Scheme _Additional 2017-2018 373 
r.B.R Ambedkar Nivas Yojana Rural 2017-2018 


Dr.B.R Ambedkar Nivas Yojana Urban 
Dr.B.R Ambedkar Nivas Yojana Urban 2017-2018 
asava Housing Scheme 017-2018 
asava Housing Scheme _Additional 017-2018 
r.B.R Ambedkar Nivas Yojana Rural 017-2018 246 
Dr.B.R Ambedkar Nivas Yojana Urban 2017-2018 


2017-2018 


[50] 


woo FR 
S| Fm ರು 
SAIC IES [ [ 


Ww 
[<) 


~~ 


2461 


mle, 


ಸಹಾಯಕ ಪ್ರಧಾನ ವ್ಯವಸ್ಥಾಪಕರು (ಸಾ.ಅ.) 
ಉಜೀವ್‌ಗಾಂಧಿ ವಸತಿ ನಿಗಮ ನಿಯಮಿತ 


